ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ವಾಹನ ಸವಾರರಿಗೆ ಪೊಲೀಸರಿಂ ದ ಅನವಶ್ಯಕ ತೊಂದರೆ ತಪ್ಪಿಸುವ ಬಗ್ಗೆ 


ಶ್ರೀ ಆರ್‌.ಧರ್ಮಸೇನ (ಸ್ಮ4ಳೀಯ ಸಂಸ್ಥೆಗಳ ಕ್ಲೇತು :- 
1281 (1503) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಾಹನಗಳ ದಾಖಲೆಗಳನ್ನು ತಪಾಸಣೆ ಮಾಡಿ ಕೇಸು ದಾಖಲಿಸಲು ಅರ್ಹತೆ ಹೊಂದಿರುವ 
ಪೊಲೀಸ್‌ ಅಧಿಕಾರಿ ಯಾರು ; ಪೊಲೀಸ್‌ ಪೇದೆಗಳು ವಾಹನಗಳನ್ನು ತಡೆದು ತಪಾಸಣೆ ಮಾಡಲು 
ನಿಯಮದಲ್ಲಿ ಅವಕಾಶವಿದೆಯೇ ; 


(ಆ) ಸಂಚಾರಿ ಅಪರಾಧಗಳನ್ನು ಮಾಡಿದಾಗ ಮಾತ್ರ ನಿಲ್ಲಿಸಿ ದಂಡ ವಿಧಿಸಬೇಕೇ ಹೊರತು ಸುಮ್ಮನೆ 
ವಾಹನಗಳನ್ನು ನಿಲ್ಲಿಸಿ ತಪಾಸಣೆ ಮಾಡಿ ನಾಗರಿಕರಿಗೆ ತೊಂದರೆ ಕೊಡಬಾರದೆಂದು ಬೆಂಗಳೂರು ನಗರ 
ಪೊಲೀಸ್‌ ಆಯುಕರು ಆದೇಶ ಹೊರಡಿಸಿರುವುದು ನಿಜವೇ; ಇದ್ದರೆ, ಆದೇಶದ ಪ್ರತಿ ಒದಗಿಸುವುದು; 


(ಇ) ಹೀಗಿದ್ದರೂ, ಪೊಲೀಸರು ವಾಹನಗಳನ್ನು ತಡೆದು ತಪಾಸಣೆ ಮಾಡಿ ತೊಂದರೆ ಕೊಡುತ್ತಿರುವ 
ಪೊಲೀಸರ ಮೇಲೆ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳಲಿದೆ ; ಮತ್ತು ಈ ರೀತಿ ಮಾಡದಂತೆ 
ನಿರ್ದೇಶನ ನಬೀಡಲಾಗುವುದೇ ? 


